ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 22ನೇ ಜುಲೈ, 2019 

ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯ ಶಿಕ್ಷಕ/ಸಿಬ್ಬಂದಿಗಳ ವರ್ಗಾವಣೆ ಬಗ್ಗೆ 
ಶ್ರೀ ಅರುಣ ಶಹಾಪುರ (ಶಿಕ್ಷಕರ ಕ್ಷೇತ್ರ):- 
426 (661) ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 
(ಅ) ಪ್ರಸ್ತುತ ವರ್ಷ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯ ಶಿಕ್ಷಕ/ ಸಿಬ್ಬಂದಿಗಳ ವರ್ಗಾವಣೆಯನ್ನು ಯಾವ ರೀತಿಯಲ್ಲಿ 
ಮಾಡಲಾಗುವುದು; 
(ಆ) ಸಮಾಜ ಕಲ್ಯಾಣ ಇಲಾಖೆಯು ಕೌನ್ಸಿಲಿಂಗ್‌ ಮಾಡಲು ಮುಂದಾಗುವುದೇ ; 
(ಇ) ಹಾಗಿದ್ದಲ್ಲಿ, ಕಾರ್ಯ ಯಾವ ಹಂತದಲ್ಲಿದೆ ; ತೆಗೆದುಕೊಂಡ ಕ್ರಮಗಳೇನು ; ತಯಾರಿಸಿರುವ ನಿಯಮಗಳೇನು ? (ನಿಯಮಗಳ 


ವಿವರವನ್ನು ಒದಗಿಸುವುದು) 


